ಸಿ. ಮಹದೇವ 


ಲಕ್ಷಿ, (ಶ್ವರದ ರಾಮಲಿಂಗ ದೇವಾಲಯ 


ಒಂದು ಅಧ್ಯಯನ 


ಲಕ್ಷ್ಮೇಶ್ವರವು ಧಾರವಾಡ ಜಿಲ್ಲೆಯ ಶಿರಹಟ್ಟಿ 
ತಾಲ್ಲೂಕಿನ ಕಸಬೆಯಿಂದ ನೈರುತ್ಯಕ್ಕೆ ೨೧ ಕಿಲೋ 
ಮೀಟರ್‌ ದೂರದಲ್ಲಿದೆ. ಇದು ಕನ್ನಡ ನಾಡು-ನುಡಿ, 
ಧರ್ಮ, ಸಾಹಿತ್ಯ, ಸಂಸ್ಕೃತಿಗೆ ಹೆಸರಾದ ಊರು ಎಂಬು 
ದನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಬಾದಾಮಿ 
ಚಲುಕ್ಕರ ಕಾಲದಿಂದಲೂ ಇದರ ಪ್ರಸ್ತಾಪವನ್ನು 
ನಾವು ಶಾಸನಗಳಲ್ಲಿ ಕಾಣುತ್ತೇವೆ. ಪ್ರಾಚೀನ ಶಾಸನ 
ಗಳಲ್ಲಿ, ಗ್ರಂಥಗಳಲ್ಲಿ ಪುಲಿಗೆರೆ, ಪುರಿಗೆರೆ2, ಪ್ರಲಿಕರತ, 
ಪುರಿಕರ* ಎಂದು ಮೊದಲಾದ ಹೆಸರುಗಳಿಂದ ಕರೆಯ 
ಲಾಗಿದೆ. 


ನಾನು ದೇವಾಲಯ ಮತ್ತು ಮಠದ ಬಗೆಗೆ ಅಧ್ಯ 
ಯನ ಮಾಡುವಾಗ, ಲಕ್ಷ್ಮೇಶ್ವರದ ಕೆಲವು ಶಾಸನಗಳಲ್ಲಿ 
ರಾಮೇಶ್ವರ ದೇವಾಲಯ ಮತ್ತು ಮಠದ ಬಗ್ಗೆ 
ಉಲ್ಲೇಖ ಕಂಡುಬಂದಿತು. ಡಾ॥ ಅ. ಸುಂದರ ಅವರು 
೧೨ ಮತ್ತು ೧೩ನೆಯ ಶತಮಾನದ ಶಾಸನಗಳಲ್ಲಿ 
ಲಕ್ಷ್ಮೀಶ್ವರದಲ್ಲಿ ರಾಮೇಶ್ವರ ದೇವಾಲಯ ಇದ್ದುದಾಗಿ 


ಇ ಪ್ರಿ 


ಅದೇ, ನೆಂ. ೫, ಲಕ್ತೆ ೬ೀಶ್ಚರ, ಕ್ರಿ.ಶ, ೭೨೩ 


ನಿ ೩ 


ಛ MN ಈ. ಉಟ Nm 


ಪಿ 
ಕ ತು 


7. ಆದೇ, ಪು. ೧೦೮ 


೫೪ 


ಆರ್‌, ಸಿ. ಹಿರೇಮಠ ಮತ್ತು ಎಂ. ಎಸ್‌. ಸುಂಕಾಪುರ (ಸಂ.) : ಸೋಮನಾಥ ಚಾರಿತ್ರ, ಧಾರವಾಡ, ೧೯೬೧, ಪು. ೪೦ 
ಕಿ.ಶ. ೧೦೮೧ 
ಅ, ಸುಂದರ : «ಲಕ್ಷ್ಮೇಶ್ವರ, ಕನ್ನಡ ವಿಷಯ ವಿಶ್ವಕೋಶ-ಕರ್ನಾಟಕ, ಮೈಸೂರು, ೧೯೭೯, ಪ್ರ. ೧೨೮೭ 


ಸೌ, ಇ, ಇ, ಸಂಪುಟ ೨೦, ನಂ. ೫೩, ಲಕ್ಷೆ ಬೆಶ್ತರ್ಯ 
ew 


ತಿಳಿದುಬರುತ್ತದೆ ಎಂದಿರುವರು. ಅಂತೆಯೇ, ಡಾ| 
ಎಸ್‌. ಶೆಟ್ಟರ್‌ ಅವರು, "ಪುರಿಗೆರೆ' ಎಂಬ ಗ್ರಂಥಕ್ಕಾಗಿ 
ಬರೆದ “ಲಕ್ಷ್ಮೇಶ್ವರದ ದೇವಾಲಯಗಳು' ಎಂಬ ಲೇಖನ 
ದಲ್ಲಿ, ರಾಮೇಶ್ವರ ದೇವಾಲಯವು ಯಾದವ ಸಿಂಘಣನ 
ಕಾಲದಲ್ಲಿ ಉಛ್ರಾಯಸ್ಸಿ ತಿಯಲ್ಲಿತ್ತೆಂದು ಹೇಳಬಹುದು ; 
ಆದರೆ ೧೩ನೇ ಶತಮಾನದ ಮಧ್ಯಭಾಗದಿಂದ ಈ ದೇವಾ 
ಲಯದ ಬಗ್ಗೆ ಸರಿಯಾದ ವಿವರಗಳು ಇಲ್ಲ ಎಂದು 
ಪ್ರಸ್ತಾಪಿಸಿರುವರು.6 ಇದೇ ಲೇಖಕರು ತಮ್ಮ ಲೇಖನ 
ದಲ್ಲಿ ರಾಮೇಶ್ವರ ದೇವಾಲಯ ನಶಿಸಿಹೋಗಿದೆ ಎಂದೂ 
ಸ್ಪಷ್ಟಪಡಿಸಿರುವರು.7 

ಈಗ ಈ ದೇವಾಲಯದ ಉಲ್ಲೇಖವಿರುವ 
ಶಾಸನಗಳನ್ನು ಪರಿಶೀಲಿಸುವುದಾದರೆ, ಮೊದಲನೆಯ 
ದಾಗಿ, ಬಾದಾಮಿ ಚಲುಕ್ಕ ದೊರೆ ಎರೆಯಮ್ಮ (ಎರಡನೇ 
ಪುಲಿಕೇಶಿ)ನ ಕಾಲದ ಶಾಸನವೊಂದು, ಶಂಖ ಜಿನಾಲ 
ಯಕ್ಕೆ ಸೇಂದ್ರವಂಶದ ದುರ್ಗಶಕ್ತಿಯು ೫೦೦ ನಿವರ್ತನ 
ಭೂಮಿಯನ್ನು ದತ್ತಿಬಿಟ್ಟ ಉಲ್ಲೇಖವನ್ನು ತಿಳಿಸುತ್ತದೆ. 


ಸೌತ್‌ ಇಂಡಿಯನ್‌ ಇನ್‌ಸ್ಟ್ರಿಪ್ಸನ್ಸ್‌, ಸಂಪುಟ ೨೦, ನಂ. ಸಿ ಲಕ್ಷ್ಮೇಶ್ವರ 


ರದ 


PR 


-  ಸೆಡಾನಂದ ಕನವಳ್ಳಿ ಮತ್ತು ಚನ್ನಪ್ಪ ಕೆರಿಮನಿ (ಸಂ.): ಪುರಿಗೆರೆ, ಪು. ೧೦೦ 


ಹೀಗೆ ಬಿಟ್ಟ ದತ್ತಿಗೆ ಗಡಿಗಳನ್ನು ಹೇಳುವಾಗ "ಪಶ್ಚಿಮತಃ 
ರಾಮೇಶ್ವರ ಕ್ಷೇತ್ರಂ'ಕ ಮತ್ತು “ವಾಯುವ್ಕಾಂ 
ಹೋಬೇಶ್ವರ ಕ್ಷೇತ್ರಂ' ಎಂದು ಹೇಳಿದೆ. ಇದರಲ್ಲಿ 
ಹೋಬೇಶ್ವರ ಅಥವಾ ಹೋಜೇಶ್ವರ ಇಂದು ಲಕ್ಷೆ ಶ್ವರ 
ದಲ್ಲಿ ವಾಚೇಶ್ವರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದೆ. 
ಇತಿಹಾಸ ವಿದ್ವಾಂಸರು ಈ ವಾಚೇಶ್ವರ ಅಥವಾ ಶಾಸನದ 
ಹೋಬೇಶ್ವರ ದೇವಾಲಯವು ಬಾದಾಮಿ ಚಲುಕ್ಕರ 
ಕಾಲದ ವಾಸ್ತುನಿರ್ಮಾಣ ಎಂದು ಸ್ಪಷ್ಟಪಡಿಸಿದ್ದಾರೆ. 
ಡಾ॥ ಸುಂದರ ಅವರು ವಾಚೇಶ್ವರ ದೇವಾಲಯವು 
ಕಲ್ಯಾಣ ಚಲುಕ್ಕರ ಕಾಲಕ್ಕಿಂತ ಪೂರ್ವದ್ದು ಎಂದು 
ತಿಳಿಸುತ್ತಾರೆ.* ಡಾ॥ ಶೆಟ್ಟರ್‌ ಅವರು ಹೋಜೇಶ್ವರ 


ಅಥವಾ ವಾಚೇಶ್ವರ ದೇವಾಲಯದ ದ್ವಾರದ ಶಿಲ್ಪ 
ಮತ್ತು ವಾಸ್ತುಲಕ್ಷಣಗಳನ್ನು ಅವಲೋಕಿಸಿದರೆ ಇದು 


ಬಾದಾಮಿ ಚಲುಕ್ಯರ ಕಾಲದ ನಿರ್ಮಾಣವೆನ್ನುವುದು 
ವಿದಿತವಾಗುತ್ತದೆಯೆನ್ನುತ್ತಾರೆ.!0 ಈ ಮೇಲಿನ 
ಹೇಳಿಕೆಗಳು ಮತ್ತು ಶಾಸನಾಧಾರವು ಹೋಬೇಶ್ವರ 
ದೇವಾಲಯವು ಬಾದಾಮಿ ಚಲುಕ್ಕರ ಕಾಲಕ್ಕೆ ಸೇರುತ್ತದೆ 
ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ರಾಮೇಶ್ವರ ಮತ್ತು 
ಹೋಬೇಶ್ವರ ಶಿವಾಲಯಗಳು ಪ್ರಸ್ತಾಪವಾಗಿರುವುದರಿಂದ 
ಇವೆರಡೂ ಸಮಕಾಲೀನ ವಾಸ್ತುನಿರ್ಮಾಣವೆನ್ನುವುದ 
ರಲ್ಲಿ ಸಂಶಯವಿಲ್ಲ. ಆದ್ದರಿಂದ ರಾಮೇಶ್ವರವು ಸಹಾ 
ಚಲುಕ್ಕರ ಕಾಲಕ್ಕೆ ಸೇರುವ ದೇವಾಲಯವಾಗಿದೆ. ಇದೇ 
ಶಾಸನದಲ್ಲಿ ಬರುವ “ದಕ್ಷಿಣತಃ ಘಟಿಕಾಕ್ಷೇಶ್ರಂ' ಎಂದು 
ಹೇಳಿರುವುದರಿಂದ, ಬಾದಾಮಿ ಚಲುಕ್ಕರ ಕಾಲದಲ್ಲೇ 
ಲಕ್ಷೆ ಟಶ್ವರದಲ್ಲಿ ಘಟಿಕಾಲಯವಿತ್ತೆಂದು ಗ್ರಹಿಸಬಹು 
ದಾಗಿದೆ. 


8. ಸೌ, ಇ. ಣ್ಣ, ಸಂಪುಟ ೨೦, ನಂ. ೩, ಲಕ್ಷಿ ಶ್ವರ 
ತಸ್ಯೈ ಸೀಮಾ ಸಮಾಖ್ಯಾಯತೇ | 


ಇನ್ನು ರಾಮೇಶ್ವರ ದೇವಾಲಯವನ್ನು ನೇರವಾಗಿ 

- ಉಲ್ಲೇಖಿಸುವ ಈ ಶಾಸನವು ಕಲ್ಯಾಣ ' ಚಲುಕ್ಕರ 
ಕಾಲದ್ದು. ಇದರ ಕಾಲ ಕ್ರಿ. ಶ. ೧೧೧೮.11 ಆರನೆಯ 

ವಿಕ್ರಮಾದಿತ್ಯನು ರಾಜ್ಯಭಾರ ಮಾಡುವಲ್ಲಿ ರಾಮೇಶ್ವರ 

ದೇವರಿಗೆ ಆ ಪುರದ “ಸಾದದೇಅ) ಹಂದರುವಣ 

ವೆಂಬಿವಂ*'2 ಸರ್ವನಮಸ್ಕವಾಗಿ ಬಿಡೆಂದು ಕೇಳಿದಾಗ 

ಸಾದವೆರ್ಗಡೆ ಸೋಮರಸನು ಅಲ್ಲಿಯ ಆಚಾರ್ಯರಾದ 

ಸಾಮವೇದಿ ಪಂಡಿತರ ಕಾಲಂ ಕರ್ಜಿ ಸರ್ವನಮಸ್ಯವಾಗಿ 

ಬಿಟ್ಟನು. ಅನಂತರ ಪುರಿಗೆರೆ ೩೦೦ರ ಮುಂಮುರಿದಣ್ಣು 


ಗಳು ರಾಮೇಶ್ವರ ದೇವರ  ಅಂಗಭೋಗಕ್ಕೆ 
ಹೆಸುಂಬೆ(ಗೆ)ಗೆ ಹಾಗವಂ!3 ಸ್ಥಾಯಿಯಾಗಿ ಬಿಟ್ಟರು 


ಎಂದು ತಿಳಿಸುತ್ತದೆ. ಅಲ್ಲದೆ, ಪಟ್ಟಣದ ಐವತ್ತು 
ಒಕ್ಕಲು ರಾಮೇಶ್ವರದೇವರ ನಂದಾದೀವಿಗೆಗೆ ಪಟ್ಟಣದ 
ಗಾಣಕ್ಕೆಲ್ಲ ಸೊಲ್ಲಗೆಯೆಣ್ಣೆಯ ಪ್ರತಿದಿನ ವಾಚಂದ್ರಾರ್ಕ್ಕ 
ತಾರಂಬರಂ ನಡಯಿಸುವರು ಎಂದಿದೆ. ಶಾಸನದ ಈ 
ವಿಷಯಗಳು, ರಾಮೇಶ್ವರ ದೇವಾಲಯವು ಸಾಮಾಜಿಕ 
ವಾಗಿ, ರಾಜಕೀಯವಾಗಿ ಗಳಿಸಿದ್ದ ಪ್ರಭಾವ ಮತ್ತು 
ಪ್ರಾಮುಖ್ಯತೆಯನ್ನು ತಿಳಿಸುತ್ತವೆ. ಇಲ್ಲಿಯ ಆಚಾರ್ಯರು 
ಸಾಮವೇದಿ ಪಂಡಿತರು. ಹೆಸರೇ ಸೂಚಿಸುವಂತೆ 
ಅವರು ಸಾಮವೇದದಲ್ಲಿ ಪಡೆದಿದ್ದ ಪರಿಣತಿಯು ಸ್ಪಷ್ಟ 
ವಾಗುತ್ತದೆ. ಅಲ್ಲದೆ, ಸಾಮವೇದದ ಬಗ್ಗೆ ಮಠದ 
ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದರೆಂಬುದನ್ನು 
ಇಲ್ಲಿ ಸುಲಭವಾಗಿ ಗ್ರಹಿಸಬಹುದು. ಇಂತಹ ವ್ಯವಸ್ಥೆ 
ಯುಳ್ಳ ಒಂದು ದೇವಾಲಯವು ಆ ಕಾಲಕ್ಕೆ ಸಾರ್ವಜನಿಕ 
ವಾಗಿ ಶನ್ನ ಉನ್ನತಿಯನ್ನು ಸಾಧಿಸಿದ್ದುದರಲ್ಲಿ ಸಂಶಯ 


ಎಲ್ಲ. 
೧೨ 


ಪೂರ್ವತಃ ಕಿನ್ನರಿಶ್ಷೇತ್ರಂ ! ಪಾವಕ ದಿಶಿ ಜ್ಯೇಷ್ಠಲಿಂಗಭೂಮಿಃ ! ದಕ್ಷಿಣತಃ 


ಘಟಿಕಾಶ್ಲೇಶ್ರಂ | ನೈರುತ್ಯಾಂ ದಿಶಿ (ದಂ)ಡಿಗ ಶ್ರೇಷ್ಠ ಭೂಮಿಃ 
ಪಶ್ಚಿಮತಃ ರಾಮೇಶ್ವರಕ್ಷೇತ್ರಂ 1! ವಾಯುವ್ಯಾಂ ಹೊಬೇಶ್ವರಕ್ಷೇತ್ರಂ ! ಉತ್ತರತಃ ಸಿನ್ಹೇಶ್ವರ ಶ್ಲೇತ್ರಂ ! 


ಈಶಾನ್ಯಾಂ ದಿಶಿ ಭಟಾರಿಕ್ಷೇತ್ರಂ ! 
9. ಕನ್ನಡ ವಿಷಯ ವಿಶ್ವಕೋಶ-ಕರ್ನಾಟಕ, ಪ್ಲು ೧೨೮೭ 
10. ಪುರಿಗೆರೆ, ಪು. ೧೦೯ 
11. ಸೌ. ಇ, ಣ್ಯ, ಸಂಪುಟ ೨೦, ನಂ. ೭೮, ಲಕ್ಷ್ಮೇಶ್ವರ, 
12. ಸಾದದೆರೆ ಮತ್ತು ಮದುವೆ ಮೇಲಿನ ತೆರಿಗೆ. 


ಕ್ರಿ 


ಪೂರ್ವೋಕ್ತ ಕಿನ್ನರಿಕ್ಷೇತ್ರಃ ॥ 


ಎಶ. ೧೧೧೮ 


13. ಹಸುಂಬೆ ಎಂದರೆ ಒಬ್ಬ ವ್ಯಕ್ತಿಯು ಭುಜದ ಮೇಲೆ ಹೊತ್ತು ಮಾರುವ ಚೀಲವಸ್ತುವಿಗೆ ಕೊಡಬೇಕಾದ ತೆರಿಗೆ, ಆ ತೆರಿಗೆಯ 


ದರ ಒಂದು ಹಾಗ್ಮ 


ಇತಿಹಾಸ ದರ್ಶನ 


ಚಾ 


ರಾಮೇಶ್ವರದೇವರ ಮಠದ ಮೇಲೆ ಬೆಳಕನ್ನು 


ಚೆಲ್ಲುವ ಮತ್ತೊಂದು ಶಾಸನವು ಸಹಾ ಕಲ್ಯಾಣಿ. 


ಚಲುಕ್ಕರ ಕಾಲಕ್ಕೆ ಸೇರಿದ್ದು, ಇದರ ಕಾಲ ಕ್ರಿ, ಶ. 
೧೧೨೩.1* ಈ ಶಾಸನವು 'ರಾಮೇಶ್ವರದೇವರತೀರ್ಥವು 
ಪುರಕರಪುರದಲ್ಲಿ ದಿವ್ಯತೀರ್ಥವೆಂದು ಹೇಳುತ್ತದೆ.!5 
ಅಲ್ಲದೆ,ಇದು ಮುಕ್ತಿಯ ಸಾ ನವು ಕೂಡ ಆಗಿದೆಯೆಂದು 
ಹೇಳುತ್ತದೆ. ಈ ಅಭಿಪಾ ್ರ್ರಯವು ರಾಮೇಶ್ವರ ದೇವಾ 

ಯದ ಧಾರ್ಮಿಕ ಮಹತ್ತ ನನ್ನು ತಿಳಿಸುತ್ತ ದೆ. ಅಲ್ಲದೆ, 


Ki ರಾಮೇಶ್ವರದೇವರ ಮಠದ ಆಚಾರ್ಯರಾದ 
ಸಾಮವೇದಿಪಂಡಿತರ ಶಿಷ್ಠರಾದ ಅಗಸ್ತ *ವಂಡಿತ 
ದೇವರಿಗೆ, ರಾಮೇಶ್ವರದೇವರ ಮಠದಲ್ಲಿ ಕೌಮಾರ 
ವ್ಯಾಕರಣವನ್ನು ಹೇಳುವ ಉಪಾಧ್ಯಾಯರ ಜೀವನೋ 
ಪಾಯಕ್ಕೆ ಮತ್ತು ಕೌಮಾರ ವ್ಯಾಕರಣ ಕಲಿಯುವ 
ತಪೋಧನರ (ವಿದ್ಯಾರ್ಥಿಗಳ) ಊಟ, ವಸತಿ ಮತ್ತು 
ಬಟ್ಟೆಗಾಗಿ ಭೂಮಿಯನ್ನು ದತ್ತಿಬಿಟ್ಟ ಉಲ್ಲೇಖವಿದೆ. 


ಲಕ್ಷ್ಮೇಶ್ವರವನ್ನು ಕುರಿತ ಲೇಖನಗಳಲ್ಲಿ ಶಾಸ 
ನೋಕ್ತ ರಾಮೇಶ್ವರ ದೇವಾಲಯವು ಇಂದು 
ಯಾವುದು, ಅದು ಎಲ್ಲಿದೆ ಎಂಬುದರ ಯಾವುದೇ 
ಮಾಹಿತಿ ಇಲ್ಲ. ಇದರಿಂದ ಈ ದೇವಾಲಯಕ್ಕೆ ಸಂಬಂಧಿ 
ಸಿದಂತೆ ಹೆಚ್ಚಿನ ಅಧ್ಯಯನ್ನು ನಡೆಸಲು ಅವಕಾಶ 
ವಾಯಿತು. ಈಗ ik ತಿಂಗಳ ಹಿಂದೆ Wn ಲಕ್ಷ್ಮೇ 


pov ಮಂದಿ ಯ ಈ pS ಗೆ 
ದೇವಾಲಯದ ಬಗ್ಗೆ ಸರಿಯಾಗಿ ತಿಳಿಯದು. ಮೊದಲಿಗೆ 


ರನ ಬಗ್ಗೆ ವಿಚಾರ ಮಾಡಿದಾಗ ಅವರಿಂದ "ಇಲ್ಲಿ 
ರಾಮೇಶ್ವರ ಎಂಬುದೇ ಇಲ್ಲಾ' ಎಂದು ಒಂದೇ ಉತ್ತರ 
ಬಂದಿತು. ವಯಸ್ಸಾದ ಪ ಸಿ ಯೆ ಜರ “ನೋಡ್ರಿ, 


ಹಿರೇಬಣದಲ್ಲಿ ಒಂದು ಲಿಂಗ ಮಾತ್ರ ಇದೆ. ಅದ ದನ್ನು 
ಎಲ್ಲರೂ ರಾಮಲಿಂಗ ಎಂದು ಕರೆಯುತ್ತಾರೆ. ಬೇಕಾದರೆ 


14. ಸೌ 
15. ಅದೇ, ಸಾಲುಗಳು ೧೧ ಮತ್ತು ೧೨ 
16. ಅದೇ, ಸಾಲುಗಳು ೧೬ ರಿಂದ 3೩ 


ಣ್ಣ, ಸಂಪುಟ ೨೦, ನಂ. ೮೩, ಲಕ್ಷೆ ಶ್ವರ, 


ನೀವು ಅದನ್ನು ನೋಡಬಹುದು” ಎಂದು ತಿಳಿಸಿ 
ದರು. ನಾನು ಹಿರೇಬಣದ ಈ ರಾಮಲಿಂಗ ದೇವಾಲಯ 
ವನ್ನು ನೋಡಲು ಹೋದಾಗ ಅಲ್ಲಿ ಬರೇ ಲಿಂಗ ಮಾತ್ರ 
ಇದ್ದು, ಅದರ ಗರ್ಭಗೃಹ ಮತ್ತು ಮುಂದಿನ ಕೊಠಡಿ 
ಯನ್ನು ಈಗ್ಯೆ ಸುಮಾರು ೪೦ ವರ್ಷಗಳ ಹಿಂದೆ ಈಗಿನ 
ಅರ್ಚಕರ ತಂದೆ ಶ್ರೀ ಮಹದೇವಭಟ್ಟ ಹುಲಮನಿ 

ಹುಲಮನಿ ಇವರು 
ಜೀರ್ಣೋದ್ದಾರ ಮಾಡಿಸಿದ್ದಾ ರೆ ಎಂದು ತಿಳಿದು 


ಇದೇ ಲಕ್ಷ್ಮೇಶ್ವರದಲ್ಲಿ ಲಕ್ಷ್ಮಣೇಶ್ವರ ದೇವಾ 
ಲಯವಿದ್ದು, ಅದನ್ನು ಈಗ ಜನರು ಆಡುಭಾಷೆಯಲ್ಲಿ 
ಲಕ್ಷ ಲಿಂಗ ಎಂದು ಕರೆಯುತ್ತಿದ್ದಾರೆ. ಅದೇರೀತಿ 
ಶಾಸನದಲ್ಲಿ ಬರುವ ಈ ರಾಮೇಶ್ವರನನ್ನು ಜನರು ಸರಳ 
ವಾಗಿ ರಾಮಲಿಂಗ ಎಂದು ಕರೆದಿರುವುದನ್ನು ಎಲ್ಲರೂ 
ಒಪ್ಪಬೇಕಾಗುತ್ತದೆ. ಈ ಅಭಿಪ್ರಾಯದ ಜೊತೆಗೆ ಅಲ್ಲಿ 
ಬಿದ್ದಿರುವ ದೇವಾಲಯದ ಅವಶೇಷಗಳು ಲಕ್ಷ್ಮೇಶ್ವರದ 
ಹಿರೇಬಣದಲ್ಲಿರುವ  ರಾಮಲಿಂಗವೇ ಶಾಸನೋಕ್ತ 
ರಾಮೇಶ್ವರ ಎಂದು ಖಚಿತಪಡಿಸುತ್ತವೆ. ನಂತರ 
ಜೇವಾಲಯ ಫ ಪ್ರದೇಶದಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ 
ಹಲವಾರು ಕುರುಹುಗಳು ಕಣ್ಣಿಗೆ ಬಿದ್ದೂ ವು. ಇಲ್ಲಿರುವ 
ರಾಮಲಿಂಗವು ಸುಮಾರು ೩ ಆಡಿ ಎತ್ತರವಿದ್ದು, ೯ 
ಅಂಗುಲ ಎತ್ತರದ ವೇದಿಕೆಯ ಮೇಲಿದೆ. ಈಗಿನ ದೇವಾ 
ಲಯವು ಎರಡು ಕೋಣೆಗಳನ್ನು ಹೊಂದಿದ್ದು, ಗರ್ಭ 
ಗೃಹವು ೧೨ ಅಡಿ ಉದ್ದ ಮತ್ತು ೧೨ ಆಡಿ ಅಗಲವಿದೆ. 
ಅದರ ಮುಂದಿನ ಕೋಣೆಯ ಉದ್ದ ೧೨ ಅಡಿ ಮತ್ತು 
ಅಗಲ ೧೬,೮ ಅಡಿ. ಈ ಎರಡೂ ಕೋಣೆಗಳ ಮೇ 


ಆಧಾರವನ್ನು ಹೊಂದಿದೆ. ಮೇಲ್ಭಾವಣಿಯು ಕಲ್ಲು 
ಮತ್ತು ಮಣ್ಣಿನಿಂದ ರಚಿತವಾಗಿದೆ. ಕಟ್ಟಡದ ಹೊರ 


ಕ್ರಿ. ಶು ೧೦೨೩ 


ಗೋಡೆಯಲ್ಲಿ ಹಾಳಾದ ದೇವಾಲಯದ ಬಿಡಿಶಿಲ್ಪಗಳನ್ನು 
ಮತ್ತು ಕೆತ್ತನೆ ಇರುವ ಶಿಖರದ ಬಿಡಿಭಾಗಗಳನ್ನು ಆಳ 
ಪಡಿಸಿ ಕಟ್ಟಿರುವುದನ್ನು ಇಂದಿಗೂ ಕಾಣಬಹುದು. 
ನವರಂಗದ ನಾಲ್ಕು ಕಂಬಗಳ ನಡುವೆ ಬರುವ ಶಿಲಾ 
ವೇದಿಕೆಯು ಮೊದಲು ಚತುರಸ್ರಾಕಾರವಾಗಿ ನಂತರ 
ವೃತ್ತಾ el ಇದು ಕ್ರಮವಾಗಿ ೧೩ ಅಡಿ ಉದ್ದ 
ವಾಗಿಯೂ ೧೩ ಆಡಿ ಅಗಲವಾಗಿಯೂ ಇದೆ. ವೃತ್ತಾ 
ಕಾರವ್ರ ೧ ಆಂಗುಲ ಎತ್ತರವನ್ನು ಹೊಂದಿದ್ದು ಜನರು 
ತಿರುಗಾಡುವ ಓಣಿಯಲ್ಲಿದೆ. ಇದರ ಪೂರ್ವಾರ್ಧ ಭಾಗ 
ದಲ್ಲಿ ಗಣಪತಿಯ ಶಿಲ್ಪವೊಂದನ್ನು ನಇಮಲಿಂಗದ 
ಅಭಿಮುಖವಾಗಿ ಇಟ್ಟು ಸಣ್ಣ ಕೊಠಡಿಯೊಂದನ್ನು 
ಇತ್ತೀಚೆಗೆ ಕಟ್ಟಲಾ ಗಿದೆ. "ಉಡಿ ಪಶ್ಚಿ ಮಾರ್ಧ ಭಾಗವು 
ಜರ್ವಜಿಕೆ। ತಿರುಗಾಡುವ ಓಣ ಎಲ್ಲಿದೆ. ಇಂದು 
ಅದರ ಮೇಲೆ ಜನರೆಲ್ಲರೂ ತಿರುಗಾಡುತ್ತಾರೆ. ಗರ್ಭಗೃಹ 
ದಲ್ಲಿರುವ ಲಿಂಗದ ಮುಂದೆ ಬಹುಶಃ ಇತ್ತೀಚೆಗಷ್ಟೆ 
ಇಟ್ಟಿರಬಹುದಾದ ಪುಟ್ಟ ಬಸವಣ್ಣವೊಂದಿದೆ. ಗರ್ಭ 
ಗ್ರ ಹದ ಹಿಂಭಾಗದಲ್ಲಿ ಶ್ರಿ . ಹುಲಮನಿ ಮತ್ತು 
ಶ್ರೀ, ಕೆ. ಇತ್‌ ವಾಸದ ಮನೆಗಳಿವೆ. ಈ 
ದೇವಾಲಯದ ಅಧಿಷ್ಕಾನದ ಮೇಲೆ 
ಕಟ್ಟಲಾಗಿದೆ. 


ದೇವಾಲಯದ ಉತ್ತರಕ್ಕೆ ಶ್ರೀ ನಾರಾಯಣ 
ಧೂಳಖೇಡ ಮತ್ತು ಪ್ನ 
ಗಳ ಮನೆಗಳಿದ್ದು, 


% ಡ್‌ 
ಆ ಬಾದ್‌ 
೧ ನೆಯ ವರಾಂಡದಲ್ಲಿ 
ಸಂಬಂಧಿಸಿದ ಶಿಲಾ 
ಚಪ ಡಿಗಳು ಹಾದುಹೋಗಿವೆ. ದೇವಾಲಯದ ಹಿಂಭಾಗ 
ಬಿ 


ಎರಡು ಹಾಳಾದ 


ತ 
a 
ತ್ರ 
U 


ದೇವಸ್ಥಾನದ ೫00 ಜೋಡ್‌ ದ್ವಾರ 
ಮಂಟಪವಾಗಿದೆ. ಇದೇ ರೀತಿಯ ಕೊಳದ ದ್ವಾರ 
ಮಂಟಪವನ್ನು ಸೋಮನಾಥ ದೇವಾಲಯದಲ್ಲಿ ಕಾಣ 

ಹುದಾಗಿದೆ. ರಾಮೇಶ ಶ್ವರ ದೇವಾಲಯ ಹಾಳಾಗುವುದ 
ls ಈ ತೀರ್ಥದ ಹೊಂಡವು ಸಹ ಮುಚ್ಚಿ 


ೋಗಿರಬಹುದು. ಈ ಜಾಗದಲ್ಲಿ ಈಗ ಶ್ರೀ ಹೆಚ್‌. 
ಆರ್‌. ಕುಲಕರ್ಣಿ ಅವರ ಮನೆ ಇದೆ.. ಗರ್ಭಗೃಹದಲ್ಲಿನ 
ನೀರು ಹರಿದುಹೋಗುವ ಚಪ್ಪಡಿಯು ಸಹಾ ಭೂ 


ಮೇಲ್ಭಾ ಗದಲ್ಲಿದು, ಓಣಿಯ ಜನರೆಲ್ಲಾ ಅದನ್ನು ತುಳಿದು 


ತಿರುಗಾಡುತ್ತಾರೆ. ರಾಮಲಿಂಗ ದೇವಾಲಯದ ಪೂರ್ವಕ್ಕೆ 
ನೇರವಾಗಿ ಸುಮಾರು ೮೦ ಅಡಿಗಳ ಅಂತರದಲ್ಲಿ ಮಹಾ 
ದ್ವಾರವಿದೆ. ಇದನ್ನು ನಾಲ್ಕು ದೊಡ್ಡ ಶಿಲಾತೊಲೆ 
ಗಳಾದ ರಚಿಸಲಾಗಿದೆ. ಮಹಾದ್ವಾರದ ಎತ್ತರ ಸುಮಾರು 
೨೦ ಅಡಿ ಮತ್ತು ಅಗಲ೧೨ ಅಡಿ. ಇದೇ ರಾಮೇಶ್ವರ 
ದೇವಾಲಯದ ಮಹಾದ್ವಾರ, 


ಸಾಮಾನ್ಯವಾಗಿ ದೇವಾಲಯಗಳ ದಕ್ಷಿಣಭಾಗದಲ್ಲಿ 
ಮಠಗಳ ಸಕಸ ನಾವು ಗಮನಿಸಬಹುದು. 
ಅದೇ ರೀತಿ ಶಾಸನೋಕ್ತ ರಾಮೇಶ್ವರದೇವರ ಮಠವು 
ದೇವಾಲಯದ ದಕ್ಷಿಣಕ್ಕಿದ್ದು, ಕ ಗಭ ಅವನತಿ 
ಯೊಂದಿಗೆ ಅದು ಸಹಾ ಹಾಳಾಗಿರಬಹುದು. ಪ್ರಸ್ತುತ 
ರಾಮಲಿಂಗ ದೇವಾಲಯವಿರುವ ದಕ್ಷಿಣದಲ್ಲಿ ಈಗ ಶ್ರೀ 
ಕೂಡಲೀ-ಶೃಂಗೇರಿ ಮಹಾಸಂಸ್ಥಾನ, ಕೂಡಲಿಮರಕ್ಕೆ 
ಸೇರಿದ ಶಂಕರಭಾರತೀ ಎಂಬ ಶಾಖಾಮಶಠವಿಬೆ. ಈ 
ಮಠದಲ್ಲಿ ಈಗಲೂ ಮಕ್ಕ ಳಿಗೆ ಗಣಪತಿ ಅಥರ್ವಣ, 
ರುದ್ರ ಮತ್ತು ಸಂಸ್ಕ ತ ಸೂಕ್ತ ಗಳನ್ನು ಹೇಳಿಕೊಡಲಾಗು 


ತ್ತದೆ. ಈ ಮಠಪಿರುವೆ ಸ್ಥಳದಲ್ಲೇ ಶಾಸನೋಕ್ತ 
ರಾಮೇಶ್ವರದೇವರ ಮಠವಿದ್ದಿ ರಲು ಸಾಧ್ಯವಿದೆ. 


ರಾಮೇಶ್ವರದೇವರ ಮಠದಲ್ಲಿ ನಡೆಯುತ್ತಿದ್ದ ಕೌಮಾರ 
ವ್ಯಾಕರಣ ಶಿಕ್ಷಣದ ಶಾಸನೋಲ್ಲೇಖವನ್ನು ಇಲ್ಲಿ ಸ್ಮರಿಸ 


[aed 


`ಬಹುದಾಗಿದೆ. ಮನೆ ಕಟ್ಟಲು ಈ ಪ್ರದೇಶದಲ್ಲಿ ತೋಡಿದ್ದ 


ಪಾಯಗಳಲ್ಲಿ ದೇವಾಲಯದ ಶಿಲಾಸ್ತಂಭಗಳು, ತೊಲೆ 
ಗಳು ಬಿದ್ದಿರು; ದು ಕಂಡುಬಂದವು. ಅಲ್ಲದೆ, ಅಧಿಕ 
ಣ್ಣಪು್ಪಟ್ಟ ವಿಗ್ರಹಗಳು ಮನೆ 


ಪಿ pe J ಸಣ 
ಸಂಖ್ಯೆಯಲ್ಲಿ ಬಿನ ವಾದ 


Kh 


ಗಳ ಮುಂಭಾಗದಲ್ಲಿ ಮತು 


೧೨ ಎ ೧೧ ೧೧೨ 
(ಈ ಮನೆಗಳು ದೇವಾಲಯದ ಸುತ್ತಮುತ್ತ ಇವೆ. 
ಬಹುಶಃ ಇವುಗಳೆಲ್ಲ ಈ ರಾಮಲಿಂಗ ಅಥವಾ 


ರಾಮೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದ್ದಾ ಗಿವೆ. ಈ 
ವಿಗ್ರಹಗಳಲ್ಲಿ ಗಣಪತಿ. ಮತ್ತು ಇತರ ವಿಗ್ರಹಗಳನ್ನು 
ಕಾಣಬಹುದು. ಈ ಸಾಕ್ಕಾಧಾರಗಳಿಂದ ರಾಮಲಿಂಗವು 
"ನಾನೇ ಶಾಸನೋಕ್ತ ರಾಮೇಶ್ವರ' ಎಂದು ಸಮರ್ಥಿಸಿ 
ಕೊಳ್ಳುವಲ್ಲಿ ಸಫಲವಾಗಿದೆ. 
ಲಕ್ಷೆ ಟಶ್ವರದಲ್ಲಿ ಈಗೆ ಸುಮಾರು ೫೦-೬೦ 
ವರುಷಗಳ ಹಿಂದೆ ಆಗ್ನಿಹೋತ್ಟಿ i ಮತ್ತು ಶ್ರೋತ್ರಿಯ 
ಕಾಲಾಂತರದಲ್ಲಿ ಅವರುಗಳು ಈ 


ಬ್ರಾಹ್ಮಣರಿದ್ದು, 


'ಭಿಕ್ಲಿ 


ಲೆ 


ರಿಕ 


ಕ್ಷರದ 


ಲದ ದ 


ಹಚ್‌ 


ಪಣ್‌ ಸಸಂ ಎಲ್ಯ 


| 
ನಿವಾ ಟಾ! 


ಪೇಟೆ ಜ್ಲೇಗುವ ರಸ್ತೆ Re 


ಇತಿಹಾಸ ದರ್ಶನ 


ಊರನ್ನು ಬಿಟ್ಟು ಬೇರೆಡೆಗೆ ಹೋದರೆಂದು ಇಲ್ಲಿನ 
ಹಿರಿಯರು ಹೇಳುತ್ತಾರೆ. ಈಗ ಇಲ್ಲಿ ೧೦ ಅದ್ವೈತ 
ಸಂಪ್ರದಾಯದ ಮನೆಗಳೂ ಸುಮಾರು ೧೫ ಮಾಧ್ವ 
ಸಂಪ್ರದಾಯದ ಮನೆಗಳೂ ಇವೆ. ರಾಮಲಿಂಗ ದೇವಾ 


ಲಯದ ಪ್ರದೇಶದಲ್ಲಿ ಕೇವಲ ಬ್ರಾಹ್ಮಣರ ಮನೆಗಳು 


pe pS 


ಮಾತ್ರ ಇವೆ. ಇಲ್ಲಿಯ ಮಾಧ್ವ ಸಂಪ್ರದಾಯಕ್ಕೆ ಸೇರಿದ 
ವಿದ್ವಾಂಸರಾದ ಶ್ರೀ ನಾರಾಯಣ ಧೂಳಖೇಡ ಅವರು 
ತಿಳಿಸುವಂತೆ, ಲಕ್ಷ್ಮೇಶ್ಚರದ ಮಾಧ್ವರೆಐ್ಲರೂ ಒಂದಾ 
ಕಾಲಕ್ಕೆ ಅದ್ವೈತದವರಿದ್ದು, ಕ್ರಮೇಣ ಮಂತ್ರಾಲಯದ 
ಗುರುಸಾರ್ವಭೌಮರ ಪ್ರಭಾವಕ್ಕೆ ಒಳಗಾಗಿ ಮಾಧ್ವ 
ರಾದರು.ಇದಕ್ಕೆ ಜೀವಂತ ಸಾಕ್ಷಿ ಎಂಬಂತೆ, ಲಕ್ಷ್ಮೇಶ್ವರದ 
ಶ್ರೀ ಮಾರ್ತಾಂಡ ಕುಲಕರ್ಣಿ ಅವರು ಮಾಧ್ವರಿದ್ದು, 


ಯ ೦ 
ಸ ೨ ಶೆ pS ಎಮಿ ಇ. 
ಮುಂಜಾನೆ ಹಣೆಗೆ ಅಂಗಾರ ಮತ್ತು ಅಕತೆಯನ್ನು 
ಅಧಿ vm ಇ 
maga ಇದಾ CR px ೮ 
ಇಟ್ಟುಕೊಳ್ಳುತ್ತಾರೆ. ಸಾಯಂಕಾಲ ವಿಭೂತಿಯ ನ್ನು 
_ ಈ 


ಧರಿಸುತ್ತಾರೆ. ಅಲ್ಲದೆ, ಅವರು ಮೈಲಾರಲಿಂಗನಿಗೆ ಬಹಳ 
ರೆ. ಅವರ ಹೆಸ 


ಭಕ್ತಿಯಿಂದ ನಡೆದುಕೊಳ್ಳುತ್ತಾ 
9 pe) 
ಮಾರ್ತಣ್ನ ಎಂದಿರುವುದರಿಂದ ಈ ಹೆಸರು ಮಾಧ್ವ 
ಸಂಪ ದಾಯವದಲಿ ತೀರಾ ಅಸಂಭವವಾಗಿದೆ. ಸ್ಪತಃ ಶ್ರೀ 
pe ಮ ೪ ವ ವು 
ಮಾರ್ತಣ್ಣ ಕುಲಕರ್ಣಿ ಅವರೇ ತಮ್ಮ ಪೂರ್ವಿಕರು 
ಅದ್ದೆ ಪತದವರಿದ್ದರೆಂದು ತಿಳಿಸುತ್ತಾರೆ. ಬಹುಶಃ ಮಾಧ್ವ 


ಸಂಪ್ರದಾಯದ ಸಾಮೂಹಿಕ ಆಚರಣೆಯ ಪ್ರಾರಂಭದ 
ತೀವ್ರತೆಯು ರಾಮೇಶ್ವರ ದೇವಾಲಯ ಮತ್ತು ಆದರ 


` ವಿವರಣೆ ಕೊಡುವುದು ತುಂಬಾ ಕ 


ಮಠದ ಅವನತಿಗೆ ಕಾರಣವಾಗಿರಬಹುದು. ಈ ರೀತಿ 


ಅವನತಿಗೊಳಗಾದ ದೇವಾಲಯದ ಪ್ರದೇಶಗಳನ್ನು 
ಅಲ್ಲಿಯ ಜನರು ತಮ್ಮ ವಸತಿ ಸೌಕರ್ಯಕ್ಕಾಗಿ ಬಳಸಿ 
ಕೊಂಡು ದೇವಾಲಯವು ಸಾಮಾಜಿಕವಾಗಿ, ಆರ್ಥಿಕ 
ವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದೆ 


ಕಳೆದುಕೊಂಡನಂತರ ಜನರ 
ಆಡುನುಡಿಯಲ್ಲಿ ರಾಮಲಿಂಗನೆಂದು ಸರಳವಾಗಿ ಕರೆಸಿ 
ಕೊಂಡನು. 


ಲಯದ ವಾಸ್ತುರಚೆನೆಯ ಬಗ್ಗೆ ಇಲ್ಲಿ ಸರಿಯಾದ 

ತ ಕಠಿಣದ ಕೆಲಸ. ಬಹುಶಃ 
ಇದು ಶಂಖ ಬಗದಿಯ ಸಮಕಾಲೀನ ದೇವಾಲಯ. 
ವಾಗಿರುವುದರಿಂದ ಹೆಚ್ಚು ಕಡಿಮೆ ಅದೇ ಶೈಲಿಯಲ್ಲಿದ್ದಿರ 
ಬಹುದೆಂದು ಗ್ರಹಿಸಬಹುದಾಗಿದೆ. 
ಚಲುಕ್ಕರ ಕಾಲಕ್ಕೆ ಸೇರುವ ಈ ರಾಮಲಿಂಗ ಅರ್ಥಾತ್‌. 
ರಾಮೇಶ್ವರ ದೇವಾಲಯವನ್ನು ಲಕ್ಷ್ಮೇಶ್ವರದ ಹಿರೇಬಣ 
ದಲ್ಲಿ ಇಂದಿಗೂ ಕೋಡಬಹುದು. 


